ಕರ್ನಾಟಕ ವಿಧಾನ ಪರಿಷತು 


2257 


ಮಿ 


: ಶ್ರೀ ಕೆ. ಹರೀಶ್‌ ಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 26-03-2021 


He 


ಕ್ಲ 


WW 


ಉತ್ತರ 


€ 


ಸರ್ಕಾರ' ನೀಡಿದ ಅಂಕಿ 
ಪಕಾರ 2196 ಲಕ 
ಹೊಸ ಸಾರಿಗೆ 
ಅನುಪಯುಕ್ಷ್ತವಾಗುವ 
(ಗುಜರಿಗೆ ಸೇರುವ) ಸಂಭವವಿದ್ದು, 
ಇದರಿಂದಾಗಿ ಸಾಲ ಮಾಡಿ ಕಷ್ಟದಲ್ಲಿ 
ವಾಹನ ಖರೀದಿಸಿ ಜೀವನ ನಿರ್ವಹಣೆ 
ಮಾಡುವ ವಾಹನ ಮಾಲೀಕರಿಗೆ 


ಇತ್ತೀಚಿಗೆ 
ಅಂಶಗಳ 
ವಾಹನಗಳು 
ನಿಯಮದಂತೆ 


ತೊಂದರೆಯಾಗುವುದಿಲ್ಲವೇ; - 


ಕೇಂದ್ರ ಸರ್ಕಾರವು ಭhicle Scrappage 


| Policy ಯನ್ನು ಜಾರಿಗೆ ತರಲು 2021-22ನೇ ಸರನೆ 


ಆಯವ್ಯಯದ ಕ್ರಮ ಸಂಖ್ಯೆ:36ರಲ್ಲಿ ಘೋಷ 

ಮಾಡಿದ್ದು, ವಾಹನಗಳ ಮಾಲೀಕರ ಐಚಿ ಕತೆಯ ಮೇರೆಗೆ 
20 ವರ್ಷ ಮೀರಿದ ಸಾರಿಗೇತರ ವಾಹನಗಳು ಮತ್ತು 15 
ವರ್ಷ ಮೀರಿದ ಸಾರಿಗೆ ವಾಹನಗಳನ್ನು ನಾಶಪಡಿಸಲು 
ಪ್ರಸ್ತಾಪಿಸಲಾಗಿದೆ. ಈ ಬಗ್ಗೆ ಮಾರ್ಗಸೂಚಿಗಳು ಬಂದ 
ನಂತರ ರಾಜ್ಯ ಸರ್ಕಾರದಿಂದ ಸೂಕ್ತ ಕ್ರಮ 
ವಹಿಸಲಾಗುವುದು. 


ಈ -ಕುರಿತಂತೆ ಗುಜರಿಗೆ ಸೇರಲ್ಲಡುವ 
ವಾಹನ ಮಾಲೀಕರಿಗೆ ಸರ್ಕಾರ 
ಪರಿಹಾರ 1 ಅನುಕೂಲ ನೀಡುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


ಈ ಕುರಿತಂತೆ ಸರ್ಕಾರದ ವಿಲುವೇನುಂ 
(ಮಾಹಿತಿ ಒದಗಿಸುವುದು) 


ಅಂತಹ ಪ್ರಸ ಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ. 
ಕೇಂದ್ರ ಸರ್ಕಾರದ. ಮಾರ್ಗಸೂಚಿಯನ್ನು ಸ್ಪೀಕರಿಸಿದ 
ನಂತರ ಪರಿಶೀಲಿಸಿ ನಿಯಮಾನುಸಾರ ಕಮ 
ವಹಿಸಲಾಗುವುದು. 


ಟಿಡಿ 69 ಟಿಡಿಕ್ಕೂ 2021 


pS 


pd 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


